ಕರ್ನಾಟಿಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ [1492 
ಸದಸ್ಯರ ಹೆಸರು ಶ್ರೀ ಎನ್‌.ಅಪ್ಪಾಜಿಗೌಡ 
(ಸ್ಮಳೀಯ ಸಂಸ್ಥೆಗಳ ಕ್ಲೇತು 
ಉತ್ತರಿಸಬೇಕಾದ ದಿನಾಂಕ 17.03.2021 
| ಉತ್ತರಿಸುವ ಸಚಿವರು ಕಂದಾಯ ಸಚಿವರು 


ಸಂ. ಪ್ರಶ್ನೆ ಉತ್ತರ 

ಆಅ) | ರಾಜ್ಯದಲ್ಲಿ ಸರ್ಕಾರದಿಂದ ಮಂಜೂರು ರಾಜ್ಯದಲ್ಲಿ ಪ್ರಸಕ್ತ ಸಾಲಿನಲ್ಲಿ ಮಂಜೂರಿ 
ಮಾಡಿರುವ ಜಮೀನುಗಳ ಪೋಡಿ! ಜಮೀನುಗಳ ಪೋಡಿ ದುರಸ್ತಿಗಾಗಿ ಒಟ್ಟು 12330 
ದುರಸ್ತಿಗೆ ಎಷ್ಟು ಅರ್ಜಿಗಳನ್ನು | ಅರ್ಜಿಗಳು ಸ್ವೀಕೃತವಾಗಿರುತ್ತವೆ. ಈ ಅರ್ಜಿಗಳ ಪೈಕಿ 
ರೈತರಿಂದ ಸ್ಟೀಕರಿಸಲಾಗಿದೆ; (ಜಿಲ್ಲಾ | ಒಟ್ಟು 6758 ಪ್ರಕರಣಗಳಲ್ಲಿ ಪೋಡಿ ದುರಸ್ತಿ ಕಾರ್ಯ 
ವಾರು ಸಂಪೂರ್ಣ ವಿವರ ನೀಡುವುದು) | ಪೂರೈಸಲಾಗಿದೆ. 

ಆ) | ಸದರಿ ಅರ್ಜಿಗಳಿಗೆ ಸಂಬಂಧಿಸಿದಂತೆ 
ಇಲಾಖಾ ವತಿಯಿಂದ ಈವರೆಗೆ ಎಷ್ಟು | (ಜಿಲ್ಲಾವಾರು ವಿವರ ಅನುಬಂಧ-1 ರಲ್ಲಿ ಲಗತ್ತಿಸಿದೆ) 
ಪ್ರಕರಣಗಳ ಪೋಡಿ ದುರಸ್ತಿ ಕಾರ್ಯ 
ವನ್ನು ಪೂರ್ಣಗೊಳಿಸಲಾಗಿದೆ; (ಜಿಲ್ಲಾ 
ವಾರು ಸಂಪೂರ್ಣ ವಿವರ ನೀಡು ವುದು) 

ಇ) | ಪೋಡಿ ದುರಸ್ತಿ ಮಾಡಲು ನ್ಯಾಯಾ ರಾಜ್ಯದಲ್ಲಿ ಪ್ರಸಕ್ತ ಸಾಲಿನಲ್ಲಿ ಪೋಡಿ ದುರಸ್ತಿ 
ಲಯದ ಮೊರೆ ಹೋದ ಪ್ರಕರಣ | ಕುರಿತು ನ್ಯಾಯಾಲಯದಲ್ಲಿ 61 ಪ್ರಕರಣ 
ಗಳೆಷ್ಟು; ನ್ಯಾಯಾಲಯದ ನಿರ್ದೇಶನದ | ದಾಖಲಾಗಿದ್ದು. ನ್ಯಾಯಾಲಯದ ನಿರ್ದೇಶನದಂತೆ 
ಮೇರೆಗೆ ಈವರೆವಿಗೆ ಎಷ್ಟು ಪ್ರಕರಣ | ಪೋಡಿ ದುರಸ್ತು ಕಾರ್ಯ ಪೂರೈಸಲಾಗಿದೆ. 
ಗಳಲ್ಲಿ ಪೋಡಿ ದುರಸ್ತಿ ಆಗಿದೆ; (ಜಿಲ್ಲಾ |. (ಜಿಲ್ಲಾವಾರು ವಿವರ ಅನುಬಂಧ-1 ರಲ್ಲಿ ಲಗತ್ತಿಸಿದೆ) 
ವಾರು ವಿವರ ನೀಡುವುದು) , 

ಈ) | ನ್ಯಾಯಾಲಯದ ನಿರ್ದೇಶನದ ಮೇರೆಗೆ ಬಂದಿದೆ 
ಪ್ರತಿ ಪೋಡಿ ಪ್ರಕರಣಗಳು ದರಖಾಸ್ತು ಪೋಡಿ ಪ್ರಕರಣಗಳ ದುರಸ್ತಿಗೆ 
ಬಗೆಹರಿಯುತ್ತಿರುವುದು ಸರ್ಕಾರದ | ಸಂಬಂಧಿಸಿದಂತೆ ಸಾರ್ವಜನಿಕರು ನ್ಯಾಯಾಲಯದ 
ಗಮನಕ್ಕೆ ಬಂದಿದೆಯೇ; ಮೋರೆ ಹೋಗುವುದು ಅನಿವಾರ್ಯವಾಗಿರುವುದಿಲ್ಲ. 

ಉ) | ಹಾಗಿದ್ದಲ್ಲಿ, ಪೋಡಿ ದುರಸ್ಥಿಗೆ ಸದರಿ ದರಖಾಸ್ತು ಪೋಡಿ ಪ್ರಕರಣಗಳಲ್ಲಿ 


ನ್ಯಾಯಾಲಯದ ಮೊರೆ ಹೋಗುವುದು 
ಅನಿವಾರ್ಯವೆ ಈ ಸಂಬಂಧ 
ಸರ್ಕಾರದ ನಿಲುವೇನು? 


ತ್ವರಿತವಾಗಿ ದುರಸ್ತಿ ಕಾರ್ಯ ಪೂರ್ಣಗೊಳಿಸಲು 
ಈಗಾಗಲೆ ಸರ್ಕಾರವು ಈ ಕೆಳಗಿನ ಕ್ರಮಗಳನ್ನು 
ಕೈಗೊಂಡಿರುತ್ತದೆ. 

1 ತುರ್ತು ಸಂಧರ್ಭಗಳಲ್ಲಿ ಜಿಲ್ಲಾಧಿಕಾರಿಗಳು ಭೂ 
ಮಂಜೂರಿಯು ನೈಜತೆಯಿಂದ ಕೂಡಿರುವ ಬಗ್ಗೆ 
ಪರಿಶೀಲಿಸಿ, 
ಪ್ರಕರಣದಡಿ ದುರಸ್ತಿ ಪಡಿಸಲಾಗುತ್ತಿತ್ತು. ಕಾರಣ 
ಇದರಿಂದ ಸಾರ್ವಜನಿಕರಿಗೆ  ತೊಂದರೆಯಾಗು 
ತಿರುವುದನ್ನು ಗಮನಿಸಿ ಸರ್ಕಾರವು ಸುತ್ತೋಲೆ ಸಂಖ್ಯೆ 
ಕಂಇ 8 ಎಲ್‌ಜಿಪಿ 2016 ದಿನಾ೦ಕ: 20-06-2016 
ಹಾಗೂ ತಿದ್ದುಪಡಿ ಕಂಇ 8 ಎಲ್‌ಜಿಪಿ 2016 


(ಭಾಗ-1)ದಿನಾಂಕ: 18-07-2016  ರನ್ನಯ| 


ದೃಡಿಕರಿಸಿದ ನಂತರ ಏಕ ವ್ಯಕ್ತಿ! 


| 


ತಹಶಿಲ್ಲಾರರು ಅರ್ಜಿದಾರರಿಗೆ ಆಗಿರುವ 
ಭೂಮಂಜೂರಿಯು ನೈಜತೆಯಿಂದ ಕೂಡಿರುವ ಬಗ್ಗೆ 
ಪರಿಶೀಲಿಸಿ, ದೃಢೀಕರಿಸಿ ಏಕವ್ಯಕ್ತಿಗೆ ಪ್ರಕರಣದಡಿ 
ಪೋಡಿ ಮಾಡಲು ಅವಕಾಶ ನೀಡಲಾಗಿದೆ. ್ಲ 
2) ಕಂದಾಯ ಇಲಾಖೆಯಿಂದ ಪಹಣಿ ತಿದ್ದುಪಡಿ ಕುರಿತು 
ಕಂದಾಯ ಅದಾಲತ್‌ ಗಳನ್ನು ನಡೆಸಲಾಗುತ್ತಿದೆ 
3) ಕಂದಾಯ ಇಲಾಖೆಯ ಅಭಿಲೇಖಾಲಯದ ಎಲ್ಲಾ 
ಕಡತ ಗಳನ್ನು ಕ್ಯಾಟ್‌-ಲಾಗ್‌ ಮತ್ತು ಇಂಡೆಕ್ಟಿಂಗ್‌ 
ಮಾಡಲು ಸರ್ಕಾರದಿಂದ ಸೂಚಿಸಲಾಗಿದೆ. 
ಟ) ಸರ್ಕಾರದ ಸೂಚನೆಯನ್ವಯ ನಮೂನೆ 1 ರಿಂದ 5 
ಅನ್ನು ಭರ್ತಿ ಮಾಡಲು ಅಗತ್ಯ ಸೂಚನೆ ಮತ್ತು 
ಮಾರ್ಗಸೂಚಿ ಗಳನ್ನು ನೀಡಲಾಗಿದೆ. 
5) ವಿಡಿಯೋ. ಸಂವಾದ ಮತ್ತು ವಿಭಾಗವಾರು ಅಧಿಕಾರಿ 
ಗಳ ಸಭೆ ನಡೆಸಿ ಪ್ರಗತಿ ಪರಿಶೀಲನೆ ಮಾಡಿ ಹೆಚ್ಚಿನ 
ಪ್ರಗತಿ ಸಾಧಿಸಲು ಸೂಕ್ತ ಮಾರ್ಗದರ್ಶನ ಮತ್ತು 
ಸೂಚನೆ ನೀಡಲಾಗುತ್ತಿದೆ. 
6) ಹೆಚ್ಚಿನ ಪ್ರಕರಣಗಳು ಬಾಕಿ ಇರುವ ತಾಲ್ಲೂಕುಗಳಿಗೆ 
ಕಡಿಮೆ ಪ್ರಕರಣಗಳು ಬಾಕ ಇರುವ ತಾಲ್ಲೂಕಿನಿಂದ 
ಭೂಮಾಪಕರನ್ನು ನಿಯೋಜನೆ ಮಾಡಿ ಪ್ರಕರಣ 
ಗಳನ್ನು ವಿಲೇಗೊಳಿಸಲು ಕ್ರಮ ಕೈಗೊಳ್ಳಲಾಗುತ್ತಿದೆ 
ಇದರಿಂದ ಬಾಕಿ ಪ್ರಕರಣಗಳನ್ನು ಶೀಘ್ರವಾಗಿ 


> - ವಿಲೇವಾರಿ ಮಾಡಲು ಸಾಧ್ಯವಾಗುತ್ತದೆ 
ಸಂಖ್ಯೆ: ಕಂಇ 47 ಎಸ್‌ಎಸ್‌ಸಿ 2021 pa | 
ಓಲ 
(ಆರ್‌.ಅಶೋಕ) 


ಕಂದಾಯ ಸಚಿವರು 


LCQ-1492 


ಅನುಬಂಧ-1 
ರಾಜ್ಯದಲ್ಲಿ ಪೋಡಿ ದುರಸ್ತಿಗೆ ಸ್ನೀಕರಿಸಿದ ಮತ್ತು ದುರಸ್ತಿ ಪಡೆಸಿರುವ ಪ್ರಕರಣಗಳ 
ವಿವರ 
ಸೋಡಿ ದುರಸ್ತಿ ನ್ಯಾಯಾಲಯದ 
ಪೋಡಿ ದುರಸಿ | ವರಗೆ ಪೋಡಿ ದುರಸ್ತಿ ನ ಮತ್ತು 
e ಜಿಲ್ಲೆ ಸೀಕೃತವಾಗಿರುವ ಪಡಿಸಿರುವ ಪ್ರಕರಣಗಳ | ನ್ಯಾಯಾಲಯದ ನಿರ್ದೇಶನದ 
ರಗಳ ಸರವ ಸಂಖ್ಯೆ ಮೇರೆಗೆ ಪೋಡಿ ದುರಸ್ತಿಯಾದ 
ಪ್ರಕರಣಗಳ ಸಂಖ್ಯೆ 
1 ಬೆ.ನಗರ 208 153 40 
2 ಬೆ.ಗ್ರಾಮಾಂತರ 242 78 6 
3 ರಾಮನಗರ 328 3 2 |] 

4 ಕೋಲಾರ 1170 111 3 
5 ಚಿತ್ರದುರ್ಗ 8 IW 3 1 
6 ತುಮಕೂರು 2 0 1 
7 ಶಿವಮೊಗ್ಗ 87 51 0 
8 ದಾವಣಗೆರೆ 65 4 0 
9 ಚಿಕ್ಕಬಳ್ಳಾಪುರ 19 7 0 
10 ಮೈಸೂರು 63 135 0 
11 ಮಂಡ್ಯ 116 24 7 
12 | ಚಾಮರಾಜನಗರ 112 58 0 
13 ಹಾಸನ 235 159 0 
14 ಕೊಡಗು 71 49 0 
15 | ಚಿಕ್ಕಮಗಳೂರು 324 175 0 
16 ದ.ಕನ್ನಡ 253 28 0 
1 | ಉಡುಪಿ 8198 5599 0 
18 ಬೆಳಗಾವಿ 21 0 0 
19 ಧಾರವಾಡ 0 0 0 
20 ಹಾಬೇರಿ 56 52 1 
21 ಬಾಗಲಕೋಟೆ 9 9 0 
22 ವಿಜಯಪುರ 0 0 0 
2) | ಉತ್ತರಕನ್ನಡ 30 8 0 
24 ಗದಗ 2 2 0 
25 ಕಲಬುರಗಿ 0 0 0 
26 ಬಳ್ಳಾರಿ 685 1 0 
27 ಕೊಪ್ಪಳ 0 24 0 
[28 | ಬೀದರ 1 [) 0 
29. ರಾಯಚೂರು. 25. 25. 0. 
30 ಯಾದಗಿರಿ 0 0 0 
ಒಟ್ಟು 12330 6758 61 


